ಕನಾಟಕ ವಿಧಾನ ಪರಿಷತ್ತು 


ಶುಲ್ಲವನ್ನು ಕಡಿತಗೊಳಸಿ ರೂ.73.82 
ಲಕ್ಷ ನೋಂದಣೆ ಮಾಡುವುದಾಗಿ ಭರವಸೆ 
ನೀಡಿದ್ದು, ಸದರಿ ಭರವಸೆಯನ್ನು 
ಇದುವರೆವಿಗೂ ಠಡೇರಿಸದಿರುವುದಕ್ಕೆ .. 
ಕಾರಣಗಳೇನು ಹಾಗೂ ಈ ಬಣ್ಣೆ ಸರ್ಕಾರ 


ಕೈಗೊಂಡ ಕ್ರಮಗಳೇನು? 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ' : 9೮4 (1003) ರ 
2. ಸದಸ್ಯರ ಹೆಸರು ಕ್ರೀ ಪ್ರಕಾಶ್‌ ಕೆ ರಾಥೋಡ್‌ ' 
oo (ನಾಮ ನಿರ್ದೇಶನ ಹೊಂದಿದವರು) 
3. ಉತ್ತರಿಸುವ ದಿನಾಂಕ 21.೦9.2೦೦1 
4, ಉತ್ತರಿಸುವ ಸಚಿವರು : ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕಸಂ ಪ್ರಶ್ನೆ § ಉತ್ತರ 
(ಆ) | ಸೋಂಪುರ ಹೋಬಳಯಲ್ಲ ಬಫರ್‌ ಹೌದು. ' 
ರೋನ್‌ ಜಾಗದಲ್ಲ ನೀಡಿದ ಸೋಂಪುರ 1 ಮತ್ತು 2೭ನೇ ಹಂತದ 
ನಿವೇಶನಗಳ ಬದಲಾಗಿ is ನಿವೇಶನ ಕೈಗಾರಿಕಾ ಪ್ರದೇಶದ ವಿನ್ಯಾಸ ನಕ್ಷೆಯನ್ನು 
ನೀಡುವಾಗ ರೂ.೮7.೦೦ ಲಕ್ಷ ಹಾಗೂ ಪ್ಪರಷ್ಯರಿಸಿದ ಕಾರಣ, ಕೈಗಾರಿಕಾ ಪ್ರದೇಶದ ತಾತ್ಸಾಆಕ 
ಡ್ಯೂ. ೦೦,ಲಕ್ಷಕ್ನೆ ನೊಂದಣಿ ಹಂಚಿಕೆ ದರವನ್ನು ಎಕರೆಗೆ ರೂ.57.೦೦ ಲಕ್ಷದಂತೆ 
ಮಾಡಿರುವುದಾಗಿ ಕಳೆದ ಅಧಿವೇಶಸದಲ್ಲ | ಹಂಚಿಕೆ ಪಡೆದ ಉದ್ದಿಮೆದಾರರುಗಳಗೆ ಎಕರೆಗೆ 
| ಪ್ರಸ್ತಾಪಿಸಲಾದ: ಪ್ರಶ್ನೆಗೆ" ತಿಆಸಿದರುವುದು' .' ಗ್ರೂ73,82- ಲಕ್ಷದಂತೆ ಮತ್ತು: ಸೋಂಪುರ" 1ನೇ 
ನಿಜವೆ; ಹೆಂತದ ಸಬ್‌ಲೇಹಟ್‌ನಲ್ಲ ರೂ.70.೦೦ ಲಕ್ಷದಂತೆ 
(ಈ) ಹಾಗಿದ್ದಲ್ಲ. ಮಾನ್ಯ ಕಂದಾಯ ಸಚಿವರು ಹಂಚಿಕೆ ಪಡೆದ ಉದ್ದಿಮೆದಾರರುಗಳಗೆ ಎಕರೆಗೆ 
RS ರೂ.78.82 ಲಕ್ಷದಂತೆ ಪರಿಷ್ಠರಿಸಲಾಗಿದೆ. 
ರೂ.57.೦೦ ಲಕ್ಷದ ನೋಂದಣಿ ಹಂಚಿಕೆದಾರರು. ರೂ.57.೦೦ : ಲಕ್ಷದಂತೆ 


ತಾತ್ನಾಆಕ ಹಂಚದೆ ದರದಲ್ಲ ಹಣ ಪಾವತಿಸಿ ಗುತ್ತಿಗೆ | 
ಕರಾರು ಪತ್ರವನ್ನು ಪಡೆದುಕೊಂಡ ಪ್ರಕೆರಣಗಳಲ್ಲ 
ಪರಿಷ್ಠರಿಸಿದ ತಾತ್ಸಾಆಕ ಹಂಚಿಕೆ ದರ ರೂ7ಡ.82 
ಲಕ್ಷವಾಗಿದ್ದು, 3 ವ್ಯತ್ಯಾಸದ , ಮೊತ್ತವನ್ನು 
ಪಾವತಿಸಿಕೊಂಡು, ಸನ್ಲಿಮೆಂಟರಿ ಡುತ್ತಿಗೆ : ಕರಾರು 
ಪತ್ರ ಮಾಡಿಕೊಡಲಾಗಿದೆ. 


ಸಪ್ಲಿಮೆಂಟರಿ ಗುತ್ತ ಕರಾರು: ಪತ್ರದಲ್ಲ 
ಹಿಂದೆ ನೋಂದಣಿಯಾಗಿರುವ ಗುತ್ತಿಗೆ ಕರಾರು ಪತ್ರೆದ 
ನೋಂದಣಿ ಸಂಖ್ಯೆಯನ್ನು ನಮೂದಿಸಿ, 
ಹೆಚ್ಚುವರಿಯಾಗಿ ಪಾವತಿಸಿರುವ ವ್ಯತ್ಯಾಸದ 
ಮೊತ್ತವನ್ನು ನಮೂದಿಸಲಾಗಿದೆ. | 

ಕೆ.ಐ.ಐ.ಡಿ.ಚ.ಯು `ಸೀಡಿದ ಸಫ್ಲಿಮೆಂಟರಿ 
ಗುತ್ತಿಗೆ ಕರಾರು ಪತ್ರದ : ಅನ್ನಯ ಹೆಚ್ಚುವರಿಯಾಗಿ 
ಪಾವತಿಸಿರುವ. ವ್ಯತ್ಯಾಸದ ಮೊತ್ತಕ್ಕೆ ಸಂಬಂಧಪಟ್ಟ 
ಉಪ ನೊಂದಣಜಾಧಿಕಾರಿ ಇವರು ಒಪ್ಪದೇ. ಒಟ್ಟು | 
ಪರಿಷತ ಹಂಚಿಕೆ ದರ ರೂ.73.82 ಲಕ್ಷದಂತೆ | 
ಮುದ್ರಾಂಕ ಶುಲ್ಲ ಹಾಗೂ ನೋಂದಣಿ ಶುಲ್ಗಗಳನ್ನು 
ಪಡೆದು, ನೋಂದಣಿ ಮಾಡಿರುತ್ತಾರೆ. 


ಸಂಖ್ಯೆ: ಸಿಐ 183 ಐಎಪಿ (ಇ) 2೦21 


ಬೃಹತ್‌ ಮೆತ್ತು ಮಧ್ಯಮ ಕೈಗಾರಿಕೆ ಸಚಿವರು 


KN) 


